ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಕರು 


. ಚುಕ್ಕೆ ಗುರುತಿನ ಪ್ರಶ್ನೆಸಂಖ್ಯೆ 
- ಉತ್ತರಿಸಬೇಕಾದ ದಿನಾಂಕ ' 
ಉತ್ತರಿಸಬೇಕಾದ ಸಚಿವರು 


: ಶ್ರೀ ಮುನಿರಾಜುಗೌಡ ಪಿ.ಎಂ 
130 
: 08-03-2022 
: ಸಹಕಾರ ಸಚಿವರು 


2ನೇ ಅಲೆಯಲ್ಲಿ ಮೃತಪಟ್ಟ ರೈತರ ಪೈಕಿ 
ಎಷ್ಟು 'ಜನ ಸಹಕಾರ ಸಂಘಗಳಲ್ಲಿ ಸಾಲ 


ಪಡೆದವರಿದ್ದಾರೆ; 


3 ತ್ಸ” ಘರ ] 
ಈ ಈದ್‌ ಕಾನಾ ನ ಆಕ ಪಪ್ಪ] "ದ್ಯ ಕಾಕಾನ ನ ಕ ವಷ್‌ 


ಅಲೆಯಲ್ಲಿ ಮೃತಪಟ್ಟ ರೈತರ ಪೈಕಿ 10,47 ರೈತರು 
ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು (ಪ್ಯಾಕ್ಸ್‌), ಜಿಲ್ಲಾ 
ಕೇಂದ್ರ ಸಹಕಾರ ಬ್ಯಾಂಕ್‌ಗಳು (ಡಿಸಿಸಿ) ಮತ್ತು ಪ್ರಾಥಮಿಕ 
ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ 
ಬ್ಯಾಂಕ್‌(ಪಿಕಾರ್ಡ್‌)ಗಳಲ್ಲಿ ಸಾಲ ಪಡೆದಿರುತ್ತಾರೆ. 


ನರಾನಾರರರ ಮ್ಯತನನರವ ಕೃರ 


ಆ) 
ಸಹಕಾರ ಸಂಘಗಳಲ್ಲಿ ಪಡೆದಿದ್ದ ಒಟ್ಟು ಈ ರೈತರ ಕೃಷಿ ಸಾಲದ ಮೊತ್ತ ರೂ. 9197 
ಸಾಲದ ಎಷ್ಟು ಮೊತ್ತ ಬಾಕಿ ಇದೆ; ಕೋಟಿಗಳಾಗಿರುತ್ತವೆ. 

ಇ) ಕಾಕೋನಾದಂದ ಮೃತಪಟ್ಟ ಕೈತರ ಕೂರೋನಾದಿಂದ ಮೃತಪಟ್ಟ ಕೃತರು ಸಹಾರ 
ಸಹಕಾರ ಸಂಘಗಳಲ್ಲಿ ಮಾಡಿದ್ದ ಸಾಲದ | ಸಂಘಗಳಲ್ಲಿ ಪಡೆದಿದ್ದ ಸಾಲದ ಮೊತ್ತವನ್ನು ಮನ್ನಾ ಮಾಡಲು 
ಮೊತ್ತವನ್ನು ಮನ್ನಾ ಮಾಡಲು | ಆದೇಶ ಹೊರಡಿಸಿರುವುದಿಲ್ಲ. 
ಸರ್ಕಾರದಿಂದ ಆದೇಶ ನೀಡಲಾಗಿದೆಯೇ; 
ನೀಡಿದ್ದಲ್ಲಿ, ಸರ್ಕಾರಿ ಆದೇಶದ' ಪ್ರತಿ 
ಒದಗಿಸುವುದು. 

ಈ) ನತ್ತ ಕೊರೋನಾದಿಂದ`' ಮೃತಪಟ್ಟ | `"ಕೂರೋನಾದಿಂದ `` ಸಂಕಷ್ಟದಲ್ಲಿರುವ "ಮತ್ತ `ಮೃತಪಟ್ರ] 


ರೈತರು ಸಹಕಾರ ಸಂಘಗಳಲ್ಲಿ ಪಡೆದಿದ್ದ 
ಸಾಲ ಮನ್ನಾ ಮಾಡುವುದರ ಜೊತೆಗೆ 
ಜೀವನೋಪಾಯಕ್ಕಾಗಿ ಅವರ ಕುಟುಂಬಕ್ಕೆ 
ಮತ್ತೆ ಸಾಲ ಸೌಲಭ್ಯ ಸಿಗುವಂತೆ ಮಾಡುವ 
ನಿಟ್ಟಿನಲ್ಲಿ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇಮು 


ರೈತರ ಕುಟುಂಬಗಳಿಗೆ ನೆರವಾಗಲು ಈ ಕೆಳಕಂಡ ಕ್ರಮಗಳನ್ನು 

ಕೈಗೊಳ್ಳಲಾಗಿದೆ. - 

1. ಕೋವಿಡ್‌-19' ' ಸೋಂಕಿನಿಂದ ಮೃತಪಟ್ಟ ರೈತರು 
ಒಳಗೊಂಡಂತೆ ಎಲ್ಲಾ ಕುಟುಂಬಗಳಿಗೂ ಸಹ ಕೇಂದ್ರ 
ಸರ್ಕಾರದಿಂದ ಪ್ರತೀ ಮೃತ ಸದಸ್ಯನಿಗೆ ರೂ.50,000/- 


'|-ಮತ್ತು-ಶಾಜ್ಯ--ಸರ್ಕಾರದಿಂದ--ಡುಡಿಯುವ--ಸದಸ್ಯನನ್ನು!- 


ಕಳೆದುಕೊಂಡ ಬಡತನ ರೇಖೆಗಿಂತ ಕೆಳಗಿರುವ 
ಕುಟುಂಬದ ಒಬ್ಬ ಕಾನೂನು ಬದ್ಧ ವಾರಸುದಾರನಿಗೆ 
ರೂ.100 ಲಕ್ಷಗಳ ಆರ್ಥಿಕ ನೆರವನ್ನು ನೀಡುವ ಯೋಜನೆ 
ಕಂದಾಯ ಇಲಾಖೆಯಿಂದ ಜಾರಿಗೊಳಿಸಲಾಗಿದೆ. 

. ಕೋವಿಡ್‌-19 ನ 2ನೇ ಅಲೆಯ ಪರಿಣಾಮವಾಗಿ ರೈತರು 
ಸಹಕಾರ ಸಂಘಗಳಲ್ಲಿ 6:01.03.2021 ರಿಂದ 


ದಿ:30.06.2021 ರ ಅವೆಧಿಯಲ್ಲಿ ಮರುಪಾವತಿಗೆ ಬರುವ 
"ಸಾಲದ ಕಂತುಗಳನ್ನು ಮರುಪಾವತಿಸಲು ಕಂತುಗಳ 
ಅವಧಿಯನ್ನು ವಿಸ್ತರಿಸಲಾಗಿದ್ದು, ಸಂಬಂಧಿಸಿದ ಬಡ್ಡಿ 
. ಸಹಾಯಧನವನ್ನು ರಾಜ್ಯ ಸರ್ಕಾರವೇ ಭರಿಸಲಾಗುತ್ತಿದೆ. 
| ಈ ಯೋಜನೆಯು ಕೋವಿಡ್‌-19 ನಿಂದ ಮೃತ ಪಟ್ಟ 
ಥ್‌ A Ji "ರೈತರ" ವಾರಸುಬಾರರಿಗೂ`ಸಹ`ಅನ್ನ್ವಯವಾಗುತ್ತದೆ- EE 


:ಸಿಒ 82 ಸಿಎಲ್‌ಎಸ್‌ 222 ನ 


ಮಸಿ pe 
(ಎಸ್‌. ಟೆ. ಸೋಮಶೇಖರ್‌) 
ಸಹಕಾರ ಸಚಿವರು 


